4 


ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


p 


ಶ್ರೀ ಮುನಿರಾಜುಗೌಡ ಪಿ.ಎಂ 


ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ 310 
ಉತ್ತರಿಸಬೇಕಾದ ದಿನಾಂಕ 14.09.2021 
ಇಸಾ ಕ್‌ ತ್ತರ 
ಅ) 2019-20ನೇ `ಸಾಲಿನಲ್ಲಿ' ಕೋಲಾರ ಮತ್ತು] ರೂ.100 `೮ಕ್ಷಗಳ `ಅಲ್ಲಾವಧಿ "ಟ್‌ ಸಾಲಮನ್ನಾ! 


ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವ ಯಾವ 
ಫಲಾನುಭವಿಗಳಿಗೆ ಸರ್ಕಾರವು ಸಾಲಮನ್ನಾ 
ಮಾಡಲಾಗಿದೆ; (ಫಲಾನುಭವಿಗಳ 
ಖಾತೆವಾರು ವಿವರ ನೀಡುವುದು) 


ಯೋಜನೆಯಡಿ ಕೋಲಾರ ಜಿಲ್ಲೆಯ 9,94 ರೈತರಿಗೆ 
ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ 11153 ರೈತರಿಗೆ ಸಾಲ 
ಮನ್ನಾ ಮಾಡಲಾಗಿದೆ. ಫಲಾನುಭವಿಗಳ ಖಾತೆವಾರು 
ವಿವರಗಳನ್ನು ಅನುಬಂಧ-1 ರಲ್ಲಿ (ಸಿಡಿ ರೂಪದಲ್ಲಿ) 
ಲಗತ್ತಿಸಿದೆ. 


ಆ) 


ಹಾಗಿದ್ದಲ್ಲಿ, ವಿವಿಧ ಪ್ರಾಥಮಿಕ 
ಸಹಕಾರಿ ಸಂಘಕ್ಕೆ ನೀಡಿರುವ ಮೊ 


> 


ವೆಷ್ಟು; 


ಮು 


೩ ಪ್ರೌನ]ಸಾವಾರ `ಜಕ್ನಯ ಪ್ರಾಢಮ್‌ೃಷಿ 
ತ್ರ 


ಪ್ರಾನ ಸಹಾರ 


ಸಂಘಗಳಿಗೆ ರೂ.874.39 ಲಕ್ಷಗಳು ಹಾಗೂ 
ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳಿಗೆ ರೂ.8666.38 ಲಕ್ಷಗಳನ್ನು ಸರ್ಕಾರದಿಂದ 
ಬಿಡುಗಡೆ ಮಾಡಲಾಗಿರುತ್ತದೆ. ಸಂಘವಾರು ಬಿಡುಗಡೆ 
ಮಾಡಿದ ವಿವರಗಳನ್ನು ಅನುಬಂಧ-1ರಲ್ಲಿ (ಸಿಡಿ 


ರೂಪದಲ್ಲಿ) ನೀಡಿದೆ. 


ಇ) 


ಈ ಸಲಭ್ಯವನ್ನು ದುರುಪಯೋಗ 
ಪಡಿಸಿಕೊಂಡಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 


ಅಂತಹ ಪ್ರಕರಣಗಳು ಇರುವುದಿಲ್ಲ. 


ಈ) 


ಹಾಗಿದ್ದಲ್ಲಿ, ಅಂತಹ ಪ್ರಾಥಮಿಕ ಕೃಷಿ 
ಪತ್ತಿನ ಸಹಕಾರಿ ಸಂಘಗಳ ಮೆಲೆ 
ಕೈಗೊಂಡಿರುವ ಕ್ರಮಗಳೇನು? (ಸಹಕಾರಿ 
ಸಂಘವಾರು ವಿವರ ನೀಡುವುದು) 


ಸಂಖ್‌ ಒ 246 ಸಎಲ್‌ಎಸ್‌ 2021 


ಬ 


(ಎಸ್‌.ಟಿ ಸೋಮಶೇಖರ್‌) 
ಸಹಕಾರ ಸಚಿವರು 


